ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಸೋಮವಾರ, ದಿನಾಂಕ : 28 ನೇ ಸೆಪ್ಲೆಂಬರ್‌, 2020 


ಕಾರ್ಮಿಕ ಇಲಾಖೆಯಲ್ಲಿ ನೋಂದಾಯಿಸಲ್ಬಟ್ಟೆರುವ ಕಾರ್ಮಿಕರ ಬಗ್ಗೆ 
ಶ್ರೀ ಆರ್‌. ಪ್ರಸನ್ನ ಕುಮಾರ್‌ (ಸ್ಥಳೀಯ ಸಂಸ್ಥೆಗಳ ಕ್ಲೇತ್ರ):- 
835 (904) ಮಾನ್ಯ ಕಾರ್ಮಿಕ ಮತ್ತು ಸಕ್ಕರೆ ಸಚಿವರು ಈ ವಿಷಯಗಳಸಿನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಕಾರ್ಮಿಕ ಇಲಾಖೆಯಲ್ಲಿ ಇದುವರೆಗೆ ನೋಂದಾಯಸಮವ್ಬಟ್ಟೆರುವ ವಿವಿಧ ಬಗೆಯ ಕಾರ್ಮಿಕರ 
ಸಂಖ್ಯೆ ಎಷ್ಟು; (ಜಿಲ್ಲಾವಾರು ವಿವರ ನೀಡುವುದು) 


(ಆ) ಕಾರ್ಮಿಕರ ಕಲ್ಯಾಣ ನಿಧಿಗೆ ಸರ್ಕಾರ ನೀಡಿರುವ ಅನುದಾನ ಎಷ್ಟು; (ವಿವರ ನೀಡುವುದು) 


(ಇ) 2016-17 ರಿ೦ದ 2018-19ನೇ ಸಾಲಿನಲ್ಲಿ ಕಾರ್ಮಿಕರ ಕಲ್ಯಾಣ ನಿಧಿಯಿಂದ ಕಾರ್ಮಿಕರಿಗೆ ನೀಡಿರುವ 
ಸಹಾಯ ಧನ ಎಷ್ಟು? (ವಿವರ ನೀಡುವುದು) 


